ಕರ್ನಾಟಿಕ ವಿಧಾನ ಪರಿಷತ್ತು 


ಶ್ರೀ ಮೋಹನ್‌ ಕುಮಾರ್‌ ಕೊಂಡ್ಲಿ 


ಎಂ.ಜಿ.ಎನ್‌.ಆರ್‌.ಇ.ಜಿ.ಎ ಯೋಜನೆಯಡಿ ಕೈಗೊಂಡ 
ಕಾಮಗಾರಿಗಳ ಸಾಮಾಗ್ರಿ ಮೊತ್ತವು ಇಲ್ಲಿಯವರೆಗೂ 
ಬಿಡುಗಡೆಯಾಗಿಲ್ಲದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಿಡುಗಡೆ ಮಾಡುವಲ್ಲಿ ಆದ ವಿಳಂಬಕ್ಕೆ 


2 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 785 
ಉತ್ತರಿಸಬೇಕಾದ ದಿನಾಂಕ - 17-09-2021 ‘ 

ಕ್ರ 

ಅ) ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು, ಕುದೂರು | 2021-22ನೇ ಸಾಲಿನಲ್ಲಿ ಸದರಿ ಕಾಮಗಾರಿಗೆ ದಿನಾಂಕ: 
ಹೋಬಳಿ ಬಿಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 03/07/2021ರಂದ 05/08/2021ರವರೆಗೆ 3 ಎನ್‌.ಎಮ್‌.ಆರ್‌ 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ | ಗಳನ್ನು ತೆಗೆದಿದ್ದು 122247/- ಮೊತ್ತವನ್ನು ಕೂಲಿ ಕಾರ್ಮಿಕರ 
ಯೋಜನೆಯಡಿಯಲ್ಲಿ 2021-22ನೇ ಸಾಲಿನಲ್ಲಿ | ಖಾತೆಗೆ ಪಾವತಿಸಲಾಗಿರುತ್ತದೆ. ಸದರಿ ಕಾಮಗಾರಿಯನ್ನು 
ಕಾ:ಸಂಖ್ಯೆ1529003007:ಡಬ್ರ್ಯೂಸಿ?923933610, ಕುಪ್ಪೇಪಾಳ್ಯ | ಜೆ.ಸಿ.ಬಿ ಯಂತ್ರದಿಂದ ಮಾಡಿರುವುದಿಲ್ಲ. 
ಗ್ರಿಮದಲ್ಲಿ ತೊರೆ ಅಭಿವೃದ್ಧಿ ಕಾಮಗಾರಿಯನ್ನು ಜೆ.ಸಿ.ಬಿ 
ತ ಮಾಡಿಸಿರುವುದು ME RE 1) ಎನ್‌ ಎಂ ಆರ್‌ ಸಂಖ್ಯೆ 7783 ರಲ್ಲಿ 65603 ರೂ 

ಜೆ 2) ಎನ್‌ ಎಂ ಆರ್‌ ಸಂಖ್ಯೆ 5003 ರಲ್ಲಿ 16184 ರೂ 
ಕಾಮಗಾರಿಯನ್ನು ಮಾಡಿಸುವ ಬಗ್ಗೆ ಸರ್ಕಾರಿ 3) ಎನ್‌ ಎಂ ಆರ್‌ ಸಂಖ್ಯೆ 5002 ರಲ್ಲಿ 40460 ರೂ 
ಆದೇಶವಿದ್ದರೂ : ಸಹ ಅದನ್ನು ಲೆಕ್ಕಿಸದೇ ಜೆಸಿಬಿ 
ಯಂತ್ರದಿಂದ  ಮಾಡಿಸಿರುವುದು ಸರ್ಕಾರದ ಗಮಸನಕ್ಕೆ 
ಬಂದಿಡೆಯೇ; 

ಆ) | ಈ ಹಗರಣದಲ್ಲಿ ಕೂಲಿ ಕಾರ್ಮಿಕರಿಂದ ಕಾಮಗಾರಿ | ಸದರಿ ಕಾಮಗಾರಿಗೆ ಪಾವತಿ ಮಾಡಿರುವ 122247/- 
ಮಾಡಿಸದೆ ಜೆಸಿ.ಬಿಯಿಂದ ಮಾಡಿಸಿದ ಅಧಿಕಾರಿಗಳ | ಮೊತ್ತವು ಕೂಲಿಕಾರ್ಮಿಕರಿಂದಲೇ ಕೆಲಸ ಮಾಡಿಸಿದ್ದು ಅವರ 
ವಿರುದ್ಧ ಸರ್ಕಾರ ಕೈಗೊಂಡ ಕ್ರಮಗಳೇನು: ಖಾತೆಗೆ ಹಣ ಜಮೆಯಾಗಿರುತ್ತದೆ. ಜೆ.ಸಿ. ಬಿ ಯಂತ್ರ ಬಳಸಿ 

ಕಾಮಗಾರಿ ಮಾಡಿಸಿರುವುದಿಲ್ಲ. 

ಇ) | ಸದರಿ ಪಂಚಾಯತಿ ವ್ಯಾಪ್ತಿಯಲ್ಲಿ 2018-19ನೇ ಸಾಲಿನಲ್ಲಿ | 2018-19 ಸೇ ಸಾಲಿನಲ್ಲಿ ಬಿಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ 


67.20 ಲಕ್ಷ ಸಾಮದ್ರಿ ಮೊತ್ತ ಬಾಕಿ ಇರುತ್ತದೆ. 2018-19ನೇ 
ಸಾಲಿನಲ್ಲಿ ರಾಮನಗರ ಜಿಲ್ಲೆಯು ಸಾಮದ್ರಿ ಅನುಪಾತ (ಸಾ.ಅ 
44.32%) ಕೇಂದ್ರ 


Material list Generation Lock ಮಾಡಿದ್ದು, 


ಉಲ್ಲಂಘಿಸಿರುವುದರಿಂದ, ಸರ್ಕಾರವು 


ಕಾರಣವೇನು: ಬಿಸ್ಳೂರು ಗ್ರಾಮ ಪಂಚಾಯತಿ ಸೇರಿದಂತೆ ರಾಮನಗರ ಜಿಲ್ಲೆಯ 
2018-19ನೇ ಸಾಲಿನ ಸಾಮದ್ರಿ ಬಿಲ್‌ ಪಾವತಿಸುವುದು ಬಾಕಿ 
ಉಳಿದಿರುತ್ತದೆ. 
| ಸದರಿ ' ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ | ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲದಿಂದ ಏಪ್ರಿಲ್‌ ಮತ್ತು 
ು ವಾಟರ್‌ಮ್ಯಾನ್‌ಗಳಿಗೆ ಕಳದ 10 ತಿಂಗಳುಗಳಿಂದ ವೇತನ | ಮೇ" ತಿಂಗಳ ವೇತನ. ರೂ 372267/-ಗಳನ್ನು , -ಪಾಪತಿ 
5 “| ನೀಡದಿರುವುದು :.- ಸರ್ಕಾರದ ಗಮನಕ್ಕೆ ಬಂದಿದೆಯೇ; |; ಮಾಡಿದ್ದು ಬಾಕಿ ಪಾಪತಿ ವೇತನವನ್ನು ಪಂಚಾಯಿತಿ |... 
ಬಂದಿದ್ದಲ್ಲಿ, ವಿಳಂಬಕ್ಕೆ ಕಾರಣವೇನು? ಸಂಪನ್ಮೂಲ: "ಕ್ರೋಢೀಕರಿಸಿ ಹಂತಹಂತಬಾಗಿ ಪಾವತಿಗೆ" 
ಕಮವಹಿಸಲಾಗುವುದು. 


ಸಂಖ್ಯೆ: ಗ್ರಾಅಪ 61(5) ಉಖಾಯೋ 2021 


ಗಾಮೀಣಾಬಿವೃದಿ ಮತ: 
Ke) [5] kee 


ಲ”% 


